ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


457 
ಸದಸ ಸ್ಸ ಸಾ ವಿಧಾನ ಸ ಯೆಂದ 
ಸದಸ್ಯರ ಹೆಸರು ೨ ಸೇ ವೈನ್ರಾರಾಯಣಸ್ನಾ ಯಿ ( ಭೆ 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತಿಗಳು 
ಉತ್ತರಿಸಬೇಕಾದ ದಿನಾಂಕ 10.12.2020 
ಸ. ಪ್ರಶ್ನ ಉತ್ತರ 
ಅ) | ಮೈಸೂರು ಜಿಲ್ಲೆಯಲ್ಲಿ 2019-20ನೇ 
ಸಾಲಿನಲ್ಲಿ ಪಿ.ಡಿ.ಖಾತೆಯಲ್ಲಿರುವ 
ಅನುದಾನವನ್ನು ಶಾಸಕರಿಗೆ 200 ಹೌದು 
ಕೋಟಿಯವರೆಗೂ ಬಿಡುಗಡೆ 
ಮಾಡುವಂತೆ ಸೂಚಿಸಿ ಸರ್ಕಾರದಿಂದ 
ಪತ್ರ ಬರೆಯಲಾಗಿದೆಯೇ; 
ಆ) ಹಾಗಿದ್ದಲ್ಲಿ, ಇಲ್ಲಿಯವರೆಗೂ ಎಷ್ಟು | ಮೈಸೂರು ಜಿಲ್ಲೆಯಲ್ಲಿ 11 ಮಾನ್ಯ ವಿಧಾನ ಸಭಾ ಮತ್ತು 4 ವಿಧಾನ 


'ಕೋಟಿಯವರೆಗಿನ' ಕಾಮಗಾರಿಗಳಿಗೆ 


ಶಾಸಕರು ನೀಡಿದ 2.00 


ಅನುದಾನ ಬಿಡುಗಡೆ ಮಾಡಲಾಗಿದೆ; 


ಪರಿಷತ್‌ ಸದಸ್ಯರುಗಳಿದ್ದು, ಇವರುಗಳ ಪೈಕ ಚಾಮುಂಡೇಶ್ವರಿ ಮತ್ತು 
ಪಿರಿಯಾಪಟ್ಟಣ ವಿಧಾನ ಸಭಾ ಶಾಸಕರುಗಳು ಮಾತ್ರ ರೂ.200 
ಕೋಟಿಗಳಿಗೆ ಕಾಮಗಾರಿಗಳನ್ನು ನೀಡಿದ್ದು, ಇನ್ನುಳಿದ ಶಾಸಕರುಗಳು 
ರೂ.200 ಕೋಟಿಗಳಿಗೆ ಕಾಮಗಾರಿಗಳನ್ನು ನೀಡಿರುವುದಿಲ್ಲ. 


ಪುಸ್ತುತ ಮೈಸೂರು ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.41.50 
ಕೋಟಿಗಳ ಅನುದಾನ ಲಭ್ಯವಿದ್ದು, ಅನುದಾನದ ಕೊರತೆ ಇರುವುದಿಲ್ಲ. 


ke) 


ಅಮುದಾನ ಬಿಡುಗಡೆ ಮಾಡದಿದ್ದಲ್ಲಿ 


ಆರಂಭಿಕ ಶಿಲ್ಕು ಮತ್ತು ಬಿಡುಗಡೆಯಾದ ಅನುದಾನದಲ್ಲಿ ಶೇ 75 ರಷ್ಟು 


ಕಾರಣಗಳೇನು; ವೆಚ್ಚ ಮಾಡದ ಕಾರಣದಿಂದ ಉಳಿದ ಅನುದಾನವನ್ನು 
- ಬಿಡುಗಡೆಯಾಗಿರುವುದಿಲ್ಲ. 
ಅನುದಾನ ಕೊರತೆಯಿದಲ್ಲಿ |! ಆರ್ಥಿಕ ಇಲಾಖೆಯ ಆದೇಶದಂತೆ ಆರಂಭಿಕ ಕವ ಮತ್ತು 


ಸರ್ಕಾರ ಸೂಚಿಸಿರುವಂತೆ ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿ 
ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆಯೇ; 
ಬರೆದಿದಲ್ಲಿ, ಸದರಿ ಪತ್ರಕ್ಕೆ 
ಸರ್ಕಾರದಿಂದ ಬಂದ ಉತ್ತರವೇನು; 


ಬಿಡುಗಡೆಯಾದಲಅನುದಾನ ಸೇರಿ ಒಟ್ಟಾರೆ ಶೇ 75 ರಷ್ಟು ವೆಚ್ಚ್‌ ಭರಿಸಿ 
ಉಳಿದ ಅನುದಾನ ಬಿಡುಗಡೆಗಾಗಿ ಮೈಸೂರು ಜಿಲ್ಲೆಯಿಂದ ಪ್ರಸ್ತಾವನೆ 
ಸ್ವೀಕೃತವಾಗಿರುವುದಿಲ್ಲ. 


ಉ) 


ಪ್ರಸ್ತುತ ಪಿಡಿ ಖಾತೆಯಲ್ಲಿರುವ 
ಅನುದಾನವೆಷ್ಟು; ಪ್ರತಿ ಶಾಸಕರಿಗೆ 
2.00 ಕೋಟಿಗಳ ಅನುದಾನ ಬಿಡುಗಡೆ 
ಮಾಡಲು ಕೊರತೆಯಿರುವ 


ಅನುದಾನದ ಮೊತ್ತವೆಷ್ಟು? 


ಪ್ರಸುತ ' ಮೈಸೂರು ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.41.50 
ಕೋಟಿಗಳ ಅನುದಾನ ಲಭ್ಯವಿದ್ದು, 


ಪ್ರತಿ ಶಾಸಕರಿಗೆ ರೂ.2೦0 ಕೋಟಿಗಳ ಅನುದಾನ ಬಿಡುಗಡೆ ಮಾಡಲ 


ಸಂಖ್ಯೆ:ಪಿಡಿಎಸ್‌ 98 ಕೆಎಲ್‌ಎಸ್‌ 2020 


ಅನುದಾನದ ಕೊರತೆ ಇರುವುದಿಲ್ಲ. 
ಟಸ್‌. 
(ಬಿ.ಎಸ್‌.ಯಡಿಯೂರಪ್ಪ) 


°°) 
ಮುಖ್ಯಮಂತ್ರಿ 


Page 1 of 1 


